Kerala Gazette No. 9 dated 27th February, 2018 . 
PART I 


Section iii 


सत्यमेव जयते 


GOVERN 


* ಸರಿ 
TIMENT OF 


KERALA 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಬಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 16671 / ಲೆಗ್ , ಬಿ2/ 2016 /ಕಾನೂನು, 


2016 ನವೆಂಬರ್ 23, 
ತಿರುವನಂತಪುರಂ , - 

1192 ವೃಶ್ಚಿಕ 8/ 
1938 ಅಗ್ರಹಾಯನ 2 . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು. ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2016 ನವೆಂಬರ್ 21ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ. ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ . 


G, 5 / 2017/ GPC. 


49 


2016ರ 19ನೇ ಅಧಿನಿಯಮ 
2016ರ ಕೇರಳ ಭತ್ತದ ಬಯಲು-ತರಿಜಮೀನು ಸಂರಕ್ಷಣೆ ( ತಿದ್ದುಪಡಿ) ಅಧಿನಿಯಮ 
2008ರ ಕೇರಳ ಭತ್ತದ ಬಯಲು- ತರಿಜಮೀನು ಸಂರಕ್ಷಣೆ ಅಧಿನಿಯಮವನ್ನು 

ಮತ್ತಷ್ಟು ತಿದ್ದುಪಡಿಮಾಡುವುದಕ್ಕಿರುವ 

ಒಂದು 

ಅಧಿನಿಯಮ 
ಪೀಠಿಕೆ. 2008ರ ಕೇರಳ ಭತ್ತದ ಬಯಲು- ತರಿಜಮೀನು ಸಂರಕ್ಷಣೆ ಅಧಿನಿಯಮ 
( 2008ರ 28 ) ವನ್ನು ಇನ್ನು ಮುಂದಿನ ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿ ಮಾಡುವುದು 
ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೇಳನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2016ರ ಕೇರಳ 
ಭತ್ತದ ಬಯಲು- ತರಿಜಮೀನು ಸಂರಕ್ಷಣೆ ಅಧಿನಿಯಮವೆಂದು ಕರೆಯಬಹುದು. 

(2) ಇದು ಕೂಡಲೇ ಜಾರಿಗೆ ಬರುವುದಾಗಿದೆ. 
- 2, 3ಎ ವಿಭಾಗದ ಬಿಟ್ಟುಬಿಡುವಿಕೆ =2008ರ ಕೇರಳ ಭತ್ತದ ಬಯಲು- ತರಿಜಮೀನು 
ಸಂರಕ್ಷಣೆ ಅಧಿನಿಯಮ (2008ರ 28 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ದ 3ಎ ವಿಭಾಗವನ್ನು ಬಿಟ್ಟುಬಿಡತಕ್ಕದ್ದು. 

3, ರಕ್ಷಣೆ, ಪ್ರಧಾನ ಅಧಿನಿಯಮದ 3ಎ ವಿಭಾಗವನ್ನು ಬಿಟ್ಟುಬಿಡಲಾಗಿದ್ದರೂ ಸಹ , 
ಪ್ರಧಾನ ಅಧಿನಿಯಮದ ಕಾನೂನು ಕ್ರಮಗಳನ್ನು ಪಾಲಿಸಿ ಭವಿಯ 
ರೂಪಾಂತರಗೊಳಿಸುವಿಕೆಯನ್ನೋ ಸುಧಾರಣೆಗೊಳಿಸುವಿಕೆಯನ್ನೋ ಅಂತಿಮವಾಗಿ ಕ್ರಮಬದ್ದಗೊಳಿಸಿ 
ನೀಡಿರುವಂತಹ ವಿಷಯದಲ್ಲಿ, ಅಂತಹ ಕ್ರಮಬದ್ದಗೊಳಿಸುವಿಕೆಯು ಸಿಂಧುವಾಗಿರುವುದು ಹಾಗೂ 
ಆ ರೀತಿಯಲ್ಲಿ ಆರ್ಜಿಸಿದ, ಪ್ರಾಪ್ತವಾಗಿಸಿದ ಅಥವಾ ಪಡೆದಂತಹ ಯಾವುದೇ ಹಕ್ಕಿಗೆ, ವಿಶೇಷ 
ಹಕ್ಕಿಗೆ, ಹೊಣೆಗಾರಿಕೆಗೆ ಅಥವಾ ಬಾಧ್ಯತೆಗೆ ಸಂಬಂಧಿಸಿದಂತಹ ಯಾವುದೇ ಕಾನೂನು 
ಕ್ರಮಗಳಿಗೆ ಅಥವಾ ಪರಿಹಾರಕ್ಕೆ ಪರಿಣಾಮ ಬೀರುವಂತದ್ದಲ್ಲ ಹಾಗೂ ಅಂತಹ ಯಾವುದೇ 
ಕಾನೂನು ಕ್ರಮವನ್ನೋ ಪರಿಹಾರವನ್ನೋ ಈ ಅಧಿನಿಯಮವು ಜಾರಿಗೆ ಬಂದಿರಲಿಲ್ಲವೆಂಬಂತೆ 
ಆರಂಭಿಸುವುದೋ ಮುಂದುವರೆಸುವುದೋ ಅಥವಾ ಜಾರಿಗೊಳಿಸುವುದೋ ಮಾಡಬಹುದಾಗಿದೆ. 


50 


